ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2 739 
ಸದಸ್ಯರ ಹೆಸರು ಃ ಶ್ರೀ ಯು.ಬಿ.ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ 20-12-2021 
ಉತ್ತರಿಸುವ ಸಚಿವರು p ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 
ಕ. 
ಸಂ. ಪ್ರಶ್ನೆ ಉತ್ತರ 
ಅ ರಾಜ್ಯದಲ್ಲಿ ನಾಡಗೀತೆಯನ್ನು ಹಾಡಲು ನಿಗಧಿ 
$, 
ಪಡಿಸಿರುವ ಸಮಯವೆಸ್ಟು; ಸಮಯ ನಿಗಧಿಪಡಿಸಿರುವುದಿಲ್ಲ. 


ಆ | ಒಂದೊಂದು ಕಾರ್ಯಕ್ರಮದಲ್ಲೂ ನಾಡಗೀತೆ | ಹೌದು 
ಹಾಡುವ ಸಮಯದ ಅವಧಿ ಮೀರುತ್ತಿರುವುದರಿಂದ 
ಸಭಿಕರು ಹಾಗೂ ಗಣ್ಯರು ಮುಜುಗರಕ್ಕೆ 
ಒಳಗಾಗುತ್ತಿರುವುದನ್ನು ಸರ್ಕಾರ ಅವಗಾಹಿಸಿದೆಯೇ, 


ನಾಡಗೀತೆಯ ಸ್ವರ ಸಂಯೋಜನೆ ಮತ್ತು ಅವಧಿ ಕಡಿತದ 
ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾ 621 ಕಸಧ 
2012, ದಿನಾಂಕ:09-09-2021 ರಲ್ಲಿ ಸಾಹಿತಿಗಳು, ಸಂಗೀತ 
ತಜ್ಞರು, ರಾಗ ಸಂಯೋಜಕರು ಹಾಗೂ ಹಿರಿಯ ಗಾಯಕರ 
ಸಮಿತಿಯನ್ನು ರಚಿಸಲಾಗಿರುತ್ತದೆ. 


ಸದರಿ ಸಮಿತಿಯು ಸರ್ಕಾರದ ಆದೇಶದಂತೆ ದಿನಾಂಕ: 
16-09-2021 ರಂದು ಸಮಿತಿಯ ಸಭೆ ನಡೆಸಿ, ಸಭೆಯಲ್ಲಿ 
ಅಧ್ಯಕ್ಷರು ಮತ್ತು ಸದಸ್ಯರುಗಳು ಚರ್ಚಿಸಿ ನೀಡಲಾದ 
ಅಭಿಪ್ರಾಯವನ್ನು ದಾಖಲಿಸಿದ ಸಭಾ ನಡವಳಿಯನ್ನು 


ಸಲ್ಲಿಸಲಾಗಿದ್ದು, ಪ್ರಸ್ತಾವನೆಯು ಸರ್ಕಾರದ 
ಪರಿಶೀಲನೆಯಲ್ಲಿದೆ. 
ಇ [ನಾಡಗೀತೆಗೆ ನಿರ್ದಿಷ್ಟ ನಾಲಮತಿ ನಿಗರಿಪಡಿಸ 
ಗೌರವ ಸೂಚಿಸಲು ಕ್ರಮವಹಿಸಲಾಗುವುದೇ? ಶನಿಶೀಲಸಯಲ್ಲಡೆ, 


ಸಂಖ್ಯೆ:ಕಸಂವಾ 92 ಕವಿಸ 2021 


(ವಿ. NA 


ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


